ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಕರ್ನಾಟಕ ವಿಧಾನ ಪರಿಷತ್ತು 


ರ್‌ p) 


1110 
ಶ್ರೀ. ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ) 


ಉತ್ತರಿಸುವವರು ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 13-03-2020 
ಕ್ರ 

3 ಪಠೆ 

ಸಂ ಅಲ್ಪ ಉತ್ತರ 

ಅ. | ರಾಜ್ಯದಲ್ಲಿ ಒಟ್ಟು ಎಷ್ಟು ಅಂಗನವಾಡಿ ರಾಜ್ಯದಲ್ಲಿ 65911 ಅಂಗನವಾಡಿ ಕೇಂದಗಳು 
ಕೇಂದಗಳಿವೆ; (ಜಿಲ್ಲಾವಾರು ಮಾಹಿತಿ ಕಾರ್ಯನಿರ್ವಹಿಸುತ್ತಿರುತ್ತವೆ. 
ನೀಡುವುದು) ಜಿಲ್ಲಾವಾರು ಅಂಗನವಾಡಿ ಕೇಂದ್ರಗಳ ಮಾಹಿತಿಯನ್ನು 

ಅನುಬಂಧ-1 ರಲ್ಲಿ ನೀಡಲಾಗಿದೆ. 

ಆ. | ಸದರ ಅಂಗನವಾಡ ಕೇಂದೆಗಳಲ್ಲಿ ಕಳೆದ 
ಮೂರು ವರ್ಷಗಳ ಅವಧಿಯಲ್ಲಿ ದಾಖಲಾದ ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ಅಂಗನವಾಡಿ 
ಮಕ್ಕಳ ಸಂಖ್ಯೆ ಎಷ್ಟು ಕೇಂದಗಳಲ್ಲಿದಾಖಲಾದ ಮಕ್ಕಳ ಸಂಖ್ಯೆ 

* 2016-77 TAS T2085 
4145756 4031543 3963517 

ಇ | ಸದರಿ ಅಂಗನವಾಡಿ ಕೇಂದ್ರಗಳಲ್ಲಿ ಕಾರ್ಯ § § 
ನಿರ್ವಹಿಸುತ್ತಿರುವ ವಿವಿಧ ವೃಂದದ ಹುದ್ದೆಗಳ ಅಂಗನವಾಡಿ ಕೇಂದ್ರಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ವಿವಿಧ 
ಸಂಖ್ಯೆ ಎಷ್ಟು (ಜಿಲ್ಲಾವಾರು ವಿವರ ಸ್ಪ ಸಷ್ಟಳ ಹಟು 
ನೀಡುವುದು) 1. ಅಂಗನವಾಡಿ 64739 

ಕಾರ್ಯಕರ್ತೆಯರು 

2 ಅಂಗನವಾಡಿ 60397 
ಸಹಾಯಕಿಯರು 

ಜಿಲ್ಲಾವಾರು ವಿವರ ಅನುಬಂಧ-1ರಲ್ಲಿ ನೀಡಲಾಗಿದೆ. 

ಈ ಸದರಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕರ್ನಾಟಕ ರಾಜ್ಯದಲ್ಲಿ 1975ರಲ್ಲಿ ಪ್ರಥಮವಾಗಿ ಮೈಸೂರು ಜಿಲ್ಲೆಯ 
ಪಾವತಿಸುವ ಗೌರವಧನವನ್ನು ಯಾವ ಟಿ. ನರಸೀಪುರ ತಾಲ್ಲೂಕಿನಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ 
ವರ್ಷದಲ್ಲಿ ನಿಗಧಿಪಡಿಸಲಾಗಿದೆ ಮತ್ತು ಯೋಜನೆಯನ್ನು ಪ್ರಾಯೋಗಿಕವಾಗಿ ಪ್ರಾರಂಭಿಸಲಾಗಿದ್ದು, 
ಯಾವ ಯಾವ ವರ್ಷಗಳಲ್ಲಿ ಸದರಿ ವರ್ಷದಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ 
ಮಾರ್ಪಡಿಸಲಾಗಿದೆ? (ವಿವರ ನೀಡುವುದು) ಪಾವತಿಸುವ ಗೌರವಧನವನ್ನು ನಿಗದಿಪಡಿಸಲಾಗಿದೆ. 

2004-2005 ನೇ ಸಾಲಿನಿಂದ ಗೌರವಧನ ಪರಿಷ್ಕರಣೆ 
ಮಾಹಿತಿಯನ್ನು ಅನುಬಂಧ-2ರಲ್ಲಿ ಲಗತ್ತಿಸಲಾಗಿದೆ. 


ಸಂಖ್ಯೆ : ಮಮಇ 66 ಐಸಿಡಿ 2020 


ಹ್‌ 


(ಶಶಿಕಲಾ ಅಣ್ಣಾಸಾಹೇಬ್‌ ಜೊಲ್ಪೆ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ, 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


| ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ನ 


ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:1110 ಕ್ಕೆ ಅನುಬಂಧ- 


ಅಂಗನವಾಡಿ ಕಾರ್ಯಕರ್ತೆಯರು | ಅಂಗನವಾಡಿ ಸಹಾಯಕಿಯರು 
ಅಂಗನವಾಡಿ 


ಮಂಜೂರಾದ | ಕಾರ್ಯನಿರತ 


ಮಂಜೂರಾದ 


ಕೇಂದಗಳು 
ದಗ ಹುದ್ದೆಗಳು 


ಚಾಮರಾಜನಗರ 
ಚಿಕ್ಕಮಗಳೂರು 
11|ಚಿತದುರ್ಗ 
12|ದಕ್ಷಿಣ ಕನ್ನಡ 
13|ದಾವಣಗೆರೆ 


ಫೀಯ ಸಂಸ್ಥೆಗಳ ಕ್ಷೇತ) ಇವರ ಚುಕ್ಕೆ 
1 


ಕಾರ್ಯನಿರತ 
ಹುದ್ದೆಗಳು 


ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಕೇಂದ್ರಗಳು ಹಾಗೂ ಅಂಗನವಾಡಿ ಕೇಂದ್ರಗಳಲ್ಲಿ 
ಕಾರ್ಯ ನಿರ್ವಹಿಸುತ್ತಿರುವ ವಿವಿಧ ವೃಂದದ ಹುದ್ದೆಗಳ ಸಂಖ್ಯೆ 


ಹುದ್ದೆಗಳು 
[a] 


ಹುದ್ದೆಗಳು 


ಧಾರವಾಡ 1505 1505 1498 1495 1495 
15[nದಗ 1166 1112 1162 1048 
1386 1386 1369 2248 2162 
18[ಹಾಸನ 2523 2523 2484 1891 1823 
19[ಹಾವೇರಿ 1918 1892 848 795 
871 871 842 1980 1827 
ಕೋಲಾರ 2061 2061 2001 1800 1680 
22[ ಚಿಕ್ಕಬಳ್ಳಾಪುರ 1961 1961 1935 2240 2116 
24] ಮಂಡ್ಯ 2546 2546 2482 1301 1194 
ಮೈಸೂರು 2860 2860 2825 2621 2576 
26[ ರಾಯಚೂರು 2662 2662 2636 2125 2088 
27| ಶಿವಮೊಗ್ಗ 2439 2379 3576 3492 
28[ತುಮಕೂರು 4095 4095 4021 1191 1158 
ಉಡುಪಿ 1191 1191 1179 2530 2466 
30| ಉತ್ತರಕನ್ನಡ 2687 2687 2641 1336 ET 
ರಾಜ್ಯದ ಒಟ್ಟು 64739 62580 60397 


w- 


ವಿಧಾನ ಪರಿಪತ್ತಿನ ಸದಸ್ಯರಾದ ಶ್ರೀ ಕವಟಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಇವರ ಚುಕ್ಕೆ 
ಗುರುತ್ತಿಲ್ಲದ ಪ್ರಶ್ನೆ ಸಂಖ್ಯೆ:1110 ಕ್ಸ ಅನುಬಂಧ-2 


p) 


[a] p 


ಅಂಗನವಾಡಿ ಕಾರ್ಯಕರ್ತೆಯರಿಗೆ ವರ್ಷವಾರು ಪರಿಷ್ಕರಿಸಿರುವ ಗೌರವಧನದ ವಿವರ 


ವರ್ಷ ಕೇಂದ್ರ ರಾಜ್ಯ ಸರ್ಕಾರದ ಒಟ್ಟು ಷರಾ 
ಸರ್ಕಾರದ ಹೆಚ್ಚುವರಿ 
ಗೌರವಧನ ಗೌರವಧನ 

2004-05 1000 450 1450 

2005-06 1000 450 1450 

2006-07 1000 550 1550] ರಾಜ್ಯ ಸರ್ಕಾರದಿಂದ ಪರಿಷ್ಕರಿಸಲಾಗಿದೆ 

| 
2007-08 1000 550 1550 
2008-09 1500 750 2250 [ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ 
ಪರಿಷ್ಠರಿಸಲಾಗಿದೆ. 

2009-10 1500 1500 3000 [ರಾಜ್ಯ ಸರ್ಕಾರದಿಂದ ಪರಿಷ್ಠರಿಸಲಾಗಿದೆ. 
2010-11 1500 1500 3000 

PONS) 3000 1500 4500 ಕೇಂದ್ರ ಸರ್ಕಾರದಿಂದ ಪರಿಷ್ಠಸವಾಗಿದೆ. 
2012-13 3000 1500 4500 

2013-14 3000 2000 ೨೦೦೦|ರಾಜ್ಯ ಸರ್ಕಾರದಿಂದ ಪರಿಷ್ಕರಿಸಲಾಗಿದೆ. 
204-75 3000 2500 5500|ರಾಜ್ಯ ಸರ್ಕಾರದಂದ ಪರಷ್ಠೌಸರಾಗಿಡೆ. 
2015-16 3000 3000 6000 [ರಾಜ್ಯ ಸರ್ಕಾರದಿಂದ ಪರಿಷ್ಕರಿಸಲಾಗಿದೆ. 
2016-17 3000 3000 6000 

2017-18 3000 5000 8000 [ರಾಜ್ಯ ಸರ್ಕಾರದಿಂದ ಪರಿಷ್ಕರಿಸಲಾಗಿದೆ. 
2018-19 4500 5000 9500 [ಕೇಂದ ಸರ್ಕಾರದಿಂದ ಪರಿಷ್ಕರಿಸಲಾಗಿದೆ. 
2019-20 1500 5500 170000 [ರಾಜ್ಯ ಸ್ಕಾರದಂದ ಪರಷ್ಠಸವಾಗಡ್‌ 


